ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1316 
ಸದಸ್ಯರ ಹೆಸರು ಶ್ರೀ ಬಿ.ಜೆ.ಪಾಟೀಲ್‌ 
ಉತ್ತರಿಸುವ ದಿನಾಂಕ 18-03-2020 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
U ಪ್ನೆ ಉತ್ತರ 
ಸಂ 
ಅ) | ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹಿಂದೂ | ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ 
ರುದ್ರಭೂಮಿಗಳನ್ನು ಅಭಿವೃದ್ಧಿಪಡಿಸಲು ಕಳೆದ ಮೂರು ರುದ್ರಭೂಮಿಗಳನ್ನು ಅಭಿವೃದ್ಧಿಪಡಿಸಲು ಕಳೆದ ಮೂರು ವರ್ಷಗಳಿಂದ 
ವರ್ಷಗಳಿಂದ ಬಿಡುಗಡೆಯಾದ ಅನುದಾನ ಎಷ್ಟು? (ವಿವರ | ಬಿಡುಗಡೆ ಮಾಡಲಾದ ಅನುದಾನದ ವಿವರ ಈ ಕೆಳಗಿನಂತಿರುತ್ತದೆ. 
ನೀಡುವುದು) 
ಜಿಕ್ಲಿ ವರ್ಷ ಬಿಡುಗಡೆ" ಮಾಡಲಾದ 
| ಅನುದಾನ 
[FoI OTA SOR T5580 
2018-19ನೇ ಸಾಲಿಗೆ | ರೂ. 15,00,000/- 
2019-20ನೇ ಸಾಲಿಗೆ | ರೂ. 5,00,000/- 
ಯಾದ T2078 ಸಲಗ ಯಾವುಡೇ ಅನುದಾನ 
ಬಿಡುಗಡೆಯಾಗಿರುವುದಿಲ್ಲ. 
2018-19ನೇ ಸಾಲಿಗೆ | ರೂ.15,00,000/- 
2019-20ನೇ ಸಾಲಿಗೆ | ರೂ.5,00,000/- 
(li 
ಆ) | ಬಿಡುಗಡೆಯಾದ ಅನುದಾನದಲ್ಲಿ ಯಾವ ಯಾವ | ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದಂತೆ ವಿವರ ಈ ಕೆಳಕಂಡಂತಿದೆ: 
ರುದ್ರಭೂಮಿಗಳಿಗೆ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ; 1. 2017-18ನೇ ಸಾಲಿನಲ್ಲಿ ಯಾವುದೇ ಅನುದಾನ 
ಇರುವುದಿಲ್ಲ. 
2. 2018-19ನೇ ಸಾಲಿಗೆ ಕಲಬುರಗಿ ತಾಲ್ಲೂಕಿನ 


ಫರಹತಬಾದ್‌ ಗ್ರಾಮದ ರುದ್ರಭೂಮಿ ಅನುದಾನಕ್ಕಾಗಿ 
ರೂ.5,00 ಲಕ್ಷ ಹಾಗೂ ಆಳಂದ ತಾಲ್ಲೂಕಿನ ಮಡಿಯಾಳ 
ಗ್ರಾಮದ ರುದ್ರಭೂಮಿ ಅಭಿವೃದ್ಧಿಗಾಗಿ ರೂ.5.00 ಲಕ್ಷ 
ಅನುದಾನ ಬಿಡುಗಡೆ ಮಾಡಲಾಗಿರುತ್ತದೆ. 

3. 2019-20ನೇ ಸಾಲಿನಲ್ಲಿ ಯಾವುದೇ ಅನುದಾನ ಇರುವುದಿಲ್ಲ. 


ಯಾದಗಿರಿ ಜಿಲ್ಲೆಗೆ ಸಂಬಂಧಿಸಿದಂತೆ ಅನುದಾನ ಬಿಡುಗಡೆಯಾದ ವಿವರ 
ಈ ಕೆಳಕಂಡಂತಿದೆ: 


1. 2017-18ನೇ ಸಾಲಿನಲ್ಲಿ ಯಾವುದೇ ಅನುದಾನ 
ಇರುವುದಿಲ್ಲ. 
2. 2018-19ನೇ ಸಾಲಿನ ಅನುದಾನದ ಕುರಿತು 
1. ಶಹಾಪೂರ ತಾಲ್ಲೂಕಿನ ಶಹಾಪೂರ ನಗರದ 
ರುದ್ರಭೂಮಿಯಲ್ಲಿ ಚಿತಗಾರ ನಿರ್ಮಿಸಲು 


ಅನುಷ್ಠಾನಾಧಿಕಾರಿಗಳಾದ ಜKRIDL-EE ಯಾದಗಿರಿ 
ಇವರು ತಯಾರಿಸಿದ ಅಂದಾಜು ಪತ್ರಿಕೆಗೆ ರೂ.5.00 
ಲಕ್ಷ ಅನುದಾನದಲ್ಲಿ 1ನೇ ಕಂತು 70% ಅನುದಾನ 
ಬಿಡುಗಡೆ ಮಾಡಲಾಗಿದೆ. ಕಾಮಗಾರಿ ಪ್ರಗತಿಯ 
ಹಂತದಲ್ಲಿದೆ. 


2. ಶಹಪೂರ ನಗರದ ಗಣೇಶ ನಗರದ ಹತ್ತಿರವಿರುವ 
ಹಿಂದೂ ರುದ್ರಭೂಮಿ ಅಭಿವೃದ್ಧಿಗಾಗಿ ಸ.ನಂ.76ರ 
ವಿಸ್ತೀರ್ಣ 5-37 ಎಕರೆ /ಗುಂಟೆ ಜಮೀನಿನಲ್ಲಿ 
ರೂ.150 ಲಕ್ಷ ಅನುದಾನ ಅನುಷ್ಠಾನಾಧಿಕಾರಿಗಳಾದೆ- 
EE-PRED ಯಾದಗಿರಿ ಇವರಿಗೆ ಬಿಡುಗಡೆ 
ಮಾಡಲಾಗಿದೆ. 

3. ಶಹಪೂರ ನಗರದ ಜೈನ ಶಾಲೆಯ ಹತ್ತಿರವಿರುವ 
ಹಿಂದೂ ರುದ್ರಭೂಮಿ ಅಭಿವೃದ್ಧಿಗೆ ರೂ.2.00/- ಲಕ್ಷ 
ಅನುದಾನ ಬಿಡುಗಡೆ ಮಾಡಲಾಗಿದೆ. 


4. ವಡಗೇರಾ ತಾಲ್ಲೂಕಿನ ಕೊಡಾಳ ಗ್ರಾಮದ 
ರುದ್ರಭೂಮಿಗೆ ಸನಂ. 183ಎ ರಲ್ಲಿ 1-19 ಎಕರೆ/ 
ಗುಂಟೆ ಜಮೀನಿಗೆ ರೂ.1-00 ಲಕ್ಷ ಅನುದಾನ 


ಬಿಡುಗಡೆ ಮಾಡಲಾಗಿದೆ. 

5. ವಡಗೇರಾ ತಾಲ್ಲೂಕಿನ ಹೈಹ್ಯಾಳ(ಬಿ) ಗ್ರಾಮದ ಅನಕ 
ಸೂಗೂರು ಗ್ರಾಮದ ರುದ್ರ ಭೂಮಿ ಸ.ನಂ. 50 
ವಿಸ್ಟೀರ್ಣ 2.00 ಎಕರೆ /ಗುಂಟೆ ಜಮೀನಿಗೆ ರೂ.1.00 
ಲಕ್ಷಿ ಅನುದಾನ ಬಿಡುಗಡೆ ಮಾಡಲಾಗಿದೆ. 


1. 2019-20ನೇ ಸಾಲಿಗೆ ಶಹಪೂರ ತಾಲ್ಲೂಕಿನ ಹೋತಪೇರ 
ಗ್ರಾಮದ ಹಿಂದೂ ರುದ್ರಭೂಮಿಗಾಗಿ ಜಂಗಲ್‌ ಕಟ್ಟಿಂಗ್‌ & 
ತಂತಿಬೇಲೆ ಕಾಮಗಾರಿಗಾಗಿ ರೂ.100 ಲಕ್ಷ ಅಂದಾಜು ಪಟ್ಟಿ 
ತಯಾರಿಸಿ ಕಾಮಗಾರಿ ಕೈಗೊಳ್ಳುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಹಾಗೂ 
ಬಾಕಿ ಇರುವ ಅನುದಾನದ ಕುರಿತು ಪ್ರಸ್ತಾವನೆ ಸಲ್ಲಿಸಲು 
ಜಿಲ್ಲಾಧಿಕಾರಿ ರವರಿಂದ ತಹಶೀಲ್ದಾರರಿಗೆ ಪತ್ರ ಬರೆಯಲಾಗಿದೆ. 


ಇ) 


ಹಿಂದೂ ರುದ್ರಭೂಮಿಗಾಗಿ ಭೂಮಿ ನೀಡುವಂತೆ ಮೇಲ್ಕಂಡ 


ಜಿಲ್ಲೆಗಳಲ್ಲಿ ಎಷ್ಟು ಅರ್ಜಿಗಳು ಇದೂವರೆವಿಗೂ 
ಸಲ್ಲಿಕೆಯಾಗಿದೆ; ಇವುಗಳಲ್ಲಿ ಎಷ್ಟು ರುದ್ರಭೂಮಿಗಾಗಿ 
ಭೂಮಿಗಳನ್ನು ನೀಡಲಾಗಿದೆ? (ತಾಲ್ಲೂಕುವಾರು ವಿವರ 
ನೀಡುವುದು) 


ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಸಾರ್ವಜನಿಕ 
ರುದ್ರಭೂಮಿಗಾಗಿ `ಅರ್ಜಿ ಬಂದಿರುತ್ತವೆಯೇ ವಿನಹಃ ಹಿಂದು 
ರುದ್ರಭೂಮಿಗಾಗಿ ಭೂಮಿ ನೀಡುವಂತೆ ಯಾವುದೇ ಅರ್ಜಿಗಳು 
ಸ್ಟೀಕೃ; ತವಾಗಿರುವುದಿಲ್ಲ. 


ಸಂಖ್ಯೆ: ಆರ್‌ಡಿ 32 ಎಲ್‌ಜಿಜಿ 2020 


PN 
ಭ್ರ 
(ಆರ್‌.ಅಶೋಕ್‌) 
ಕಂದಾಯ ಸಚಿವರು 


